ನನ್ನ ಹೊಸ ಶಾಲೆಯ ಅನುಭವ 


ವನ್ಯಾ ಗುಪ್ತ 


ಕೋವಿಡ್‌ ಸಾಂಕ್ರಾಮಿಕದ ಕಾರಣದಿಂದಾಗಿ ನಾವು ಈಗ 
ಆನ್‌ಲೈನ್‌ ತರಗತಿಗಳಗೆ ವರ್ಗಾವಣೆಗೊಂಡಿದ್ದೇವೆ. ಆನ್‌ಲೈನ್‌ 
ತರಗತಿಗಳು ಸಾಮಾನ್ಯ ಶಾಲೆಗಿಂತ ಶ್ರೇಷ್ಠಮೋ ಕನಿಷ್ಠವೋ 
ಎನ್ನುವುದಕ್ಕಿಂತಲೂ ಅದೊಂದು ವಿಭಿನ್ನ ವ್ಯವಸ್ಥೆಯಾಗಿದ್ದು, ಕೆಲವು 
ವಿಷಯಗಕಲ್ಲ ಪಯೋಜನಕಾರಿಯೂ. ಇನ್ನು ಕೆಲವು ವಿಚಾರಗಳಲ್ಲ 
ಹಾನಿ-ಕಾರಕವೂ ಆಗಿವೆ. 


ಇದರ ಮೊದಲ ಪ್ರಯೋಜನ ಎಂದರೆ, ಅಧ್ಯಾಪಕರು ನಡೆಸುವ 
ಆನ್‌ಲೈನ್‌ ತರಗತಿಯ ಅಪ್ಪಣಿಗಳು ಮತ್ತು ಅಧ್ಯಾಪಕರು 
ಹಂಚಿಕೊಳ್ಳುವ ಅಧ್ಯಾಯಗಳ ಹೆಚ್ಚುವರಿ ಅಭ್ಯಾಸದ ಮಾಹಿತಿಗಳು 
ನಮಗೆ ಸಿಗುತ್ತವೆ. ಹೀಗಾಗಿ ನಮ್ಮ ನೋಟ್ಡ್‌ ಪುಸ್ತಕಗಳಲ್ಲಿ / 
ರಿಜಹ್ಥರ್‌ಗಳಲ್ಲ ಉದ್ದುದ್ದ ಟಪ್ಪಣಿಗಳನ್ನು ಮಾಡಬೇಕಾಗಿಲ್ಲದ್ದರಿಂದ, 
ನಮಗೆ ಸಹಾಯ ಆದಂತಾಗುತ್ತದೆ. ಇಲ್ಲ ನಾವು ಮುಖ್ಯ 
ಅಂಶಗಳನ್ನು ಮೋಡಿ. ಅಧ್ಯಾಪಕರು ನಮಗೆ ನೀಡುವ ಸರಳವಾದ 
ವಿವರಗಳನ್ನು ಗಮನಿಸಿಕೊಂಡರಾಲುತು. ಇದರಿಂದ ಹೆಚ್ಚು 
ಸಮಯ ಸಿಗುವುದರಿಂದ ಪ್ಲ್ರಯಂ ಕಲಕೆಗೆ ಮಹತ್ವ ನೀಡುವ 
ವಿದ್ಯಾರ್ಥಿಗಳಗೆ ಇದು ಸಹಕಾರಿಯಾಗಿದೆ. ನಮಗೆ ಹೆಚ್ಚು ಸಮಯ 
ಸಿಗುತ್ತದೆ. ಅಲ್ಲದೇ ನಾವು ನಮ್ಮ ಪಠ್ಯಕ್ರಮದ ಜೊತೆಗೆ ಸಂಪೂರ್ಣ 
ಸಂಪರ್ಕದಲ್ಲರುತ್ತೇವೆ. ಇದು ಹೆಚ್ಚು ಪ್ರಯೋಜನಕಾರಿ ಮತ್ತು 
ಅನುಕೂಲಕಾರಿಯಾಗಿದ್ದು, ಲಾಕ್‌ಡೌನ್‌ ಹೊತ್ತಲ್ಲ ಆನ್‌ಲೈನ್‌ 
ತರಗತಿ ನಡೆಸದಿದ್ದರೆ ನಮಗೆ ಅಧ್ಯಯನ ಮಾಡುವುದು 
ಸಾಧ್ಯವಿರುತ್ತಿರಅಲ್ಲ. ಅಥವಾ ನಮ್ಮ ಪಠ್ಯಕ್ರಮ 
ಮುಗಿಸುವುದಕ್ಷಾಗಲೀ, ಯಾವುದನ್ನಾದರೂ ಹಿದುವುದಕ್ಲಾಗಅೀ 
ಸಾಧ್ಯವಾಗುತ್ತಿರಲಲ್ಲ. 


ಮನೆಯಿಂದ ಶಾಲೆಗೆ ಪ್ರಯಾಣದ ಅವಧಿ ಕಡಿಮೆಯಾದ್ದರಿಂದ 
ವಾವು ನಮ್ಮ ಉಳದ ಕೆಲಸಗಳಲ್ತ ತೊಡಗಿಕೊಳ್ಳುವುದಕ್ಕೆ 
ಸಾಧ್ಯವಾಗುತ್ತದೆ. ಇದೆಲ್ಲಕ್ಕಿಂತ ಮಹತ್ವದ್ದು ಎಂದರೆ, ನಾವು ನಮ್ಮ 
ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮುಗಿಸದಿದ್ದರೆ. ಅಧ್ಯಾಪಕರು 
ನಮ್ಮನ್ನು ದಂಡಿಸುವುದಕ್ಕೆ ಆಗುವುದಿಲ್ಲ! 


ಇದರ ಬಾಧಕಗಳನ್ನು ಗಮನಿಸಿದರೆ, ಇಂತಹ ಶಿಕ್ಷಣ ವ್ಯವಸ್ಥೆಗೆ 
ಹೊಂದಿಕೊಳ್ಳುವುದಕ್ಕೆ ಅನೇಕ ಅಧ್ಯಾಪಕರಿಗೆ ಸಾಧ್ಯವಾಗದೇ 
ತೊಂದರೆ ಅನುಭವಿಸಿದ್ದಾರೆ. ಅವರು ಹೊಸ ಗ್ಯಾಜೆಟ್‌ಗಳನ್ನು 
ಬಳಸುವಲ್ಲಿ. ತಮ್ಮ ಲ್ಯಾಪ್‌ಟಾಪ್‌ ಮತ್ತು ಘೋನ್‌ಗಳನ್ನು 
ವ್ಯವಸ್ಥೆಗೊಳಆಸುವಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. 
ಉದಾಹರಣಿಗೆ ಅಧ್ಯಾಪಕರೊಬ್ಬರು ಕಾಗದದ ತುಂಡೊಂದರಲ್ಲ 
ಬರೆಯುತ್ತಿರುವಾಗ ಕೈಯಲ್ಲ ಘೋನ್‌ ಹಿಡಿದುಕೊಂಡೇ ಇದ್ದರು. 
ಇದರಿಂದ ಅವರು ಏನು ಬರೆದರು ಎನ್ನುವುದು ಸಷ್ಟವಾಗಲೇ ಇಲ್ಲ. 
ಕೆಲವು ವಿಧ್ಯಾರ್ಥಿಗಳು ಸಮಯ ವಿಳಂಬ, ಸ್ಥಗಿತಗೊಂಡ 
ಪ್ರೀನ್‌ಗಳು, ಇದ್ದಕ್ಕಿದಂತೆ ಸಂಪರ್ಕ ಕಡಿತಗೊಳ್ಳುವ ಸಮಸ್ಯೆ 
ಇತ್ಯಾದಿ ನೆಟ್‌ವರ್ಕ್‌ ಸಮಸ್ಯೆ ಅನುಭವಿಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೭1 


ಇರ 
\ le 
i 6೦ 


A 


ಆನ್‌ಲೈನ್‌ ತರಗತಿಯ ಇನ್ನೊಂದು ಅಪಾಯ ಎಂದರೆ 
ಎಲೆಕ್ಟ್ರಾನಿಕ್‌ ಉಪಕರಣಗಳಗೆ ನಾವು ಅತಿಯಾಗಿ ತೆರೆದು- 
ಕೊಳ್ಳುವುದೇ ಆಗಿದೆ. ದಿನವಿಡೀ ಲ್ಯಾಪ್‌ಟಾಪ್‌ ಮುಂದೆ ಕುಳತು 
ತರಗತಿಗೆ ಹಾಜರಾಗುತ್ತಾ. ಅನೇಕ ಯೋಜನಾಕಾರ್ಯಗಳನ್ನು 
ಬರೆಯುತ್ತಾ. ವರ್ಡ್‌ ಡಾಕ್ಕುಮೆಂಬ್‌ಗಳಲ್ಲ ಮನೆಗೆಲಸಗಳನ್ನು 
ಮಾಡುತ್ತಿರುತ್ತೇವೆ. ಇತರ ಟ್ಯೂಷನ್‌ಗಳಗೂ ಆನ್‌ಲೈನ್‌ನಲ್ಲೇ 
ಹಾಜರಾಗುತ್ತೇವೆ. ಇದು ನಮ್ಮ ಮಾನಸಿಕ ಮತ್ತು ದೈಹಿಕ 
ಆರೋಗ್ಯದ ಮೇಲೆ ದುಷ್ಟರಿಣಾಮ ಜೀರುತ್ತದೆ. ನಾವು 
ಕುಳತುಕೊಳ್ಳುವ ಭಂಗಿ ಮೇಲೆ, ನಮ್ಮ ಕಣ್ಣಿನ ದೃಷ್ಟಿ ಮೇಲೆ 
ಪರಿಣಾಮ ಬೀರುತ್ತದೆ. 


ಸದಾ ಮನೆಯಲ್ಲೇ ಇರುವುದರಿಂದ ನಮಗೆ ಸಾಕಷ್ಟು 
ಸಮಯಾವಕಾಶ ಇರುತ್ತದೆ ಎಂದು ಅಧ್ಯಾಪಕರು ಭಾವಿಸುತ್ತಾರೆ. 
ಹಾಗಾಗಿಯೇ ಅವರು ನಮಗೆ ಹೆಚ್ಚು ಹೆಚ್ಚು ಮನೆಗೆಲಸ 
ಕೊಡುತ್ತಾರೆ. ಕೆಲವೊಮ್ಮೆ ಶಾಲೆಯಲ್ಲ ಸಿಗುವುದಕ್ಕಿಂತ ಎರಡು ಪಟ್ಟು 
ಮನೆಗೆಲಸ ಇಲ್ಲ ಪಡೆಯುತ್ತೇವೆ. ಶಾಲೆಯಲ್ಲ ಇದ್ದಾಗ ನಮಗೆ ಅದೇ 
ಮನೆಗೆಲಸ ಹೆಚ್ಚಾಗಿ ಕಾಣಿಸುತ್ತಿತ್ತು. ಇದರ ಹೊರತಾಗಿ, ನಮಗೆ 
ಟ್ಯೂಷನ್‌ನಿಂದಲೂ ಹೆಚ್ಚುವರಿ ಮನೆಗೆಲಸವಿರುತ್ತದೆ. ಕೆಲವು 
ವಿದ್ಯಾರ್ಥಿಗಳು ಆಕಾಶ್‌ ಮತ್ತು ವಿದ್ಯಾಮಂದಿರ (ವಿ.ಎಮ್‌.ಸಿ) 
ದಂಥ ಖಾಸಗಿ ಸಂಸ್ಥೆಗಳ ತರಗತಿಗಳಗೂ ಸೇರಿಕೊಂಡಿರುತ್ತಾರೆ. 
ಅಲ್ಲ ಅವರಿಗೆ ನಾಲ್ದು ಗಂಟಿಗಳ ತರಗತಿ ಇರುತ್ತದೆ. ಇದೆಲ್ಲ ಹೆಚ್ಚನ 
ಸಮಯ ತೆಗೆದುಕೊಳ್ಳುತ್ತದೆ. ಇದರಿಂದಾಗಿ ಶಾಲೆ ಮತ್ತು 
ಮನೆಪಾಠದ ಪರೀಕ್ಷೆಗಳಗೆ ತಯಾರಾಗಬೇಕಾದ ಒತ್ತಡಕ್ಕೆ 
ಒಳಗಾಗುತ್ತೇವೆ. ಅಧ್ಯಾಪಕರು ನಮ್ಮ ಪರೀಕ್ಷೆಗಳಗೆ ಅನುಗುಣವಾಗಿ 
ಮನೆಗೆಲಸಗಳಲ್ಲ ಹೊಂದಾಣಿಕೆ ಮಾಡುವರು ಮತ್ತು ನಮ್ಮ ಕೆಲಸದ 
ಪ್ರಮಾಣವನ್ನು ಕಡಿಮೆ ಮಾಡುವರು ಎಂದು ನಾವು ಆಶಿಸುತ್ತೇವೆ. 


ಹೌದು. ನಿಜವಾಗಿಯೂ ಪರೀಕ್ಷೆಗಾಗಿ ನಮ್ಮ ಪಠ್ಯಕ್ರಮದಲ್ಲ ಕಡಿತ 
ಮಾಡಲಾಗಿದೆ. ಕೇವಲ ಅತ್ಯಂತ ಕಿರುಪ್ತಶ್ನೆಗಳು ಅಥವಾ ಬಹು 
ಆಯ್ದೆಯ ಪ್ರಶ್ನೆಗಳನ್ನು (Multiple-Choice Questions-MCQ) 
ಕೇಳುತ್ತಿದ್ದಾರೆ. ಹೀಗಾಗಿ ಹೆಚ್ಚನ ಅರ್ಥೈಸುವಿಕೆಗೆ ಪರೀಕ್ಷೆಗಳಲ್ಲದ 
ಕಾರಣ ಮೂಲಭೂತವಾಗಿರುವಂಥ ವಿಚಾರಗಳನ್ನು ಒಳಗೊಂಡ 
ಅತ್ಯ೦ತ ಮುಖ್ಯ ಅಧ್ಯಾಂಯುಗಳನ್ನ್ನೋ, ಪಾಠಗಳನ್ನೋ 
ಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಾವು ಕೇವಲ ಸರಳ 
ಪಾಠಗಳನ್ನಷ್ಟೇ ಕಅಯುತ್ತೇವೆ. ಅಂತಹ ಪಾಠಗಳ೦ದ ಪರೀಕ್ಷೆಗೆ 
ಸರಳ ಪ್ರಶ್ನೆ ಕೇಳುವುದಕ್ಕೆ ಆಗುತ್ತದೆ. ನಾವು ಸರಳ ಪ್ರಶ್ನೆಗಳಗೆ ಮತ್ತು 
ಬಹು ಆಯ್ದೆ ಪ್ರಶ್ನೆಗಳಗೆ ಮಾತ್ರ ಉತ್ತರಿಸುವ ಮನಸ್ಥಿತಿಗೆ 
ಹೊಂದಿಕೂಳ್ಕುತ್ತಾ. ಉನ್ನತ ಶಿಕ್ಷಣದಲ್ಲಿ ದೀರ್ಪ ಪ್ರಶ್ನೆಗಳಗೆ 
ಉತ್ತರಿಸುವುದು ಸಾಧ್ಯವಾಗದೇ ಹೋಗಬಹುದು ಅನ್ನಿಸುತ್ತದೆ. 


ಇನ್ನೊಂದು ಅಪಾಯ ಏನೆಂದರೆ, ಅನೇಕ ವಿದ್ಯಾರ್ಥಿಗಳು ತಮ್ಮ 
ತರಗತಿಗಳನ್ನು ಗಮನವಿಟ್ಟು ಕೇಳುವುದೇ ಇಲ್ಲ. ಅಧ್ಯಾಪಕರು 
ಹೇಆದಾಗ ವಿಡಿಯೋ ಆನ್‌ ಮಾಡುವುದೇ ಇಲ್ಲ. ಯಾಕೆಂದರೆ 


ವಿದ್ಯಾರ್ಥಿಗಳು ಇದು ಆರಾಮವಾಗಿರಲು ಇರುವ ಸೂಕ್ತ ಸಮಯ ಒಟ್ಟನಲ್ಲ ನನ್ನು ಒಳನೋಟಗಳ ಪ್ರಕಾರ, ಈ ಆನ್‌ಲೈನ್‌ನಲ್ಲ 


ಎಂದು ಭಾವಿಸಿಕೊಂಡಿರುತ್ತಾರೆ. ಹೀಗಾಗಿ ಅದ್ಯಾಪಕರಿಗೆ ಪ್ರಯೋಜನಕಾರಿ ಅಂಶಗಳಗಿಂತ ಅಪಾಯಕಾರಿ ಅಂಶಗಳೇ 
ವಿದ್ಯಾರ್ಥಿಗಳು ಗಮನ ನೀಡುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂದು ಹೆಚ್ಚಾಗಿವೆ. ವಾನು ಶಾಲೆಯನ್ನು ಇಷ್ಟಪಡುತ್ತೇನೆ ಮತ್ತು ಕಲಕೆಯ 
ತಿಆದುಕೂಳ್ಳಲು ಸಾಧ್ಯವಾಗುತ್ತಿಲ್ಲ. ತರಗತಿಯೊಳಗೆ ಹೇಗೆ ಮತ್ತು ಖುಷಿಯನ್ನು ಅನುಭವಿಸುತ್ತೇನೆ. ಠಈ ಸಮಸ್ಯೆ ಪರಿಹಾರ ಕಾಣುತ್ತದೆ 
೦೫ರಾರು ಆಲಅಸುತ್ತಿದ್ದಾರೆ ಎನ್ನುವುದು ಅಧ್ಯಾಪಕರಿಗೆ ಎಂದು ಭಾವಿಸುತ್ತೇನೆ. ನಾನು ನಮ್ಮ ಸಾಮಾನ್ಯ ಶಾಲೆಗೆ ವಾಪಾಸ್‌ 
ಗೊತ್ತಾಗುತ್ತಿತ್ತು. ಈಗ ತರಗತಿಗಳು ಸಂವಾದ ರಹಿತವಾಗಿರುತ್ತವೆ. ತೆರಳಲು ಕಾತರಳಾಗಿದ್ದೇನೆ. 


ಮೌನವಾಗಿರುವ ಪರದೆ ಮುಂದೆ, ಯಾರೂ ಉತ್ತರಿಸದೇ ಇರುವ 
ಸ್ಥಿತಿಯಲ್ಲ ತಾವು ಪಾಠ ಮಾಡುತ್ತಾ ಇದ್ದೇವೆ ಎಂದು ಅಧ್ಯಾಪಕರು 
ದೂರುತ್ತಾರೆ. 


ವನ್ಯಾ ಗುಪ್ತ ನೋಯ್ದಾದಲ್ಲ ಇರುವ ದೆಹಅ ಪಜ್ಲಕ್‌ ಶಾಲೆಯಲ್ಲ ೨ನೇ ತರಗತಿ ವಿದ್ಯಾರ್ಥಿನಿ. ಆಕೆ ತನ್ನು ಶಾಲೆಯ ನಾಟಕ 
ಸಬ್‌ ಮತ್ತು ಪಾಶ್ನಾತ್ಯ ಸಂಗೀತದ ಕ್ಷಬ್‌ನ ಸದಸ್ಯೆ ಕೂಡಾ ಆಗಿದ್ದಾಳೆ. ವನ್ಯಾ ಗುಪ್ತಾರನ್ನು 
vanyagupta0707 @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ನಾಗಮಣಿ 


ಶ್ರೀಮಂತ ಅಥವಾ ಅಭವೃದ್ಧಿಶೀಲ ಸಮಾಜವೇ ಆಗಿರಲ, ಈ ಸಾಂಕ್ರಾಮಿಕಕ್ಕೆ 
ಮುನ್ನು ತಮ್ಯ ಶಾಲಾ ಶಿಕ್ಷಣವನ್ನು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತ 
ವ್ಯವಸ್ಥೆಯತ್ತ ಕೊಂಡೊಯುರಅಲ್ಲ. ಶಿಕ್ಷಣದಲ್ಲ ತಂತ್ರಜ್ಞಾನ ಬಳಸುವ ಕುರಿತು 
ಪಲುದ್ಧ ಶಿಕ್ಷಣ ವ್ಯವಸ್ಥೆಗಳು ಯಾವ ರೀತಿ ಯೋಚಿಸುತ್ತವೆ ಎನ್ನುವುದಕ್ಕೆ 
ಇದು ಸ್ಪಷ್ಟ ಸೂಚನೆಯಾಗಿದೆ. 


- ಜ.ಎಸ್‌.ರಿಷಿಕೇಶ್‌, ಹೊಸ ಸಹಜತೆಯನ್ನು ಪ್ರಕ್ನಿಸುವುದು | 
ಅಂತರ್ಜಾಲ ಕಲಕೆ, ಪುಟ-25. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೨೦21 81 


